ನೆಮ್ಮದಿಯಿರುವ ಮಕ್ಕಳು ಚೆನ್ನಾಗಿ ಕಲಿಯುತ್ತಾರೆ 


ಲಲಿತಾ ಯದುವಂಶಿ 


ವಿಶ್ವಾಸವನ್ನು ಅವಲಂಬಸಿದ  ಅನುಭವಪೊಂದು ಹಲವು 
ಸಂಬಂಧಗಳನ್ನು ಗಟ್ಟಗೊಳಸಿತಲ್ಲದೆ. ಮಕ್ಕಳು ತಮ್ಮ 
ವರ್ತನೆಗಳನ್ನು ಬದಲಸಿಕೊಳ್ಳಬೇಕೆನ್ನುವ ನಮ್ಮ ನಿರೀಕ್ಷೆಗಳನ್ನು 
ಕುರಿತು ಚಿಂತನೆಯಲ್ಲ ತೊಡಗಲು ಅವಕಾಶ ಕಲ್ತಸಿಕೊಟ್ಟತು. 
ಇದರಿಂದ ಶಾಲೆ ಎಂಬುದು ಹೇಗೆ ವಿದ್ಯಾರ್ಥಿಗಳು ಮತ್ತು 
ಶಿಕ್ಷಕರಿಬ್ಬರನ್ನೂ ಬೆಂಬಅಸುವ ಕಲಅಕಾ- ವಾತಾವರಣವನ್ನು 
ನಮಗೆ ದೊರಕಿಸಿಕೊಡುತ್ತದೆ ಎಂಬುದನ್ನು ಅರಿಯು- 
ವಂತಾಲಯುತು. ಶಾಲಾ-ವಾತಾವರಣದಲ್ಲ ಸುರಕ್ಷಿತ ಭಾವವನ್ನು 
ಅನುಭವಿಸುತ್ತಿರುವಂತೆಯೇ ಪ್ರತಿನಿತ್ಯವೂ ಬೆಳೆಯಲು. 
ಉತ್ತಮತರ ಜೀವನ ಮೌಲ್ಯಗಳನ್ನು ಹೀರಿಕೊಳ್ಳಲು 
ಅವಕಾಶಗಳು ಎದುರಾಗುತ್ತಲೇ ಇರುತ್ತವೆ. ಇವು ಚಿಂತನೆಗೆ 
ಪೂರಕವಾದ ಬುನಾದಿಯನ್ನು ಕಲ್ತಸಿಕೊಟ್ಟು, ಅರ್ಥಪೂರ್ಣ 
ಬದುಕನ್ನು ಕಟ್ಣಕೊಳ್ಳಲು ನೆರವಾಗುತ್ತವೆ. ನಾನು ಇಲ್ಲ ಎರಡನೇ 
ತರಗತಿಯ ವಿದ್ಯಾರ್ಥಿಯೊಂದಿಗಿನ ನನ್ನ ಅನುಭವವನ್ನು 
ಹಂಚಿಕೊಳ್ಳಲು ಬಯಸುತ್ತೇನೆ. ಕೋವಿಡ್‌ ಮಹಾಮಾರಿಯ 
ಅಲೆಗಳು ತಗ್ಗಿದ ಬಳಕ, ಅಂದರೆ, ಕಳೆದ ವರ್ಷದ ಸೆಪ್ಟೆಂಬರ್‌ 
ತಿಂಗಳ೦ದ, ಅವಳು ಶಾಲೆಗೆ ಬರಲು ಕಲಯುತ್ತಿರುವಲ್ಲಂದ 
ನಮ್ಮ ಕಥೆ ಮೊದಲಾಗುತ್ತದೆ. ಅವಳು ಶೈಕ್ಷಣಿಕ ವರ್ಷದ 
ಬಹುತೇಕ ಅವಧಿ ಶಾಲೆಗೆ ಗೈರುಹಾಜರಾಗಿದ್ದುದು ಶಿಕ್ಷಕರಾದ 
ನಮ್ಮೆಲ್ಲರಿಗೂ ಆತಂಕದ ಸಂಗತಿಯಾಗಿತ್ತು. ಏಕೆಂದರೆ, ಶಾಲೆಗೆ 
ಬರದೆ, ಕ್ರಮಬದ್ಧ ಕಠಅಕೆ ನಡೆಯದೆ, ಅವಳು ಹಿಂದೆ 
ಉಳದುಬಡುತ್ತಾಕೆ ಎಂಬುದು ನಮ್ಮ ಆತಂಕಕ್ಕೆ ಕಾರಣವಾಗಿತ್ತು. 
ಅವಳ ತರಗತಿಯ ಶಿಕ್ಷಕಿ ಹಾಗೂ ಇತರ ಶಿಕ್ಷಕರು ಮೇಲಂದ 
ಮೇಲೆ ಅವಳೊಂದಿಗೆ ಮಾತನಾಡಿ, ಕ್ರಮಬದ್ಧವಾಗಿ ಶಾಲೆಗೆ 
ಹಾಜರಾಗುವ ಮಹತ್ತ್ವವನ್ನು ಅವಳಗೆ ಮನದಟ್ಟು 
ಮಾಡಿಕೊಡಲು ನಡೆಸಿದ ಪ್ರಯತ್ನ ವಿಫಲವಾಗಿತ್ತು. ಕಳೆದ 
ಶೈಕ್ಷಣಿಕ ವರ್ಷದ ಜೂನ್‌ ತಿಂಗಳಲ್ಲ ಅವಳು ಎರಡನೇ ತರಗತಿಗೆ 
ಪಾದಾರ್ಪಣೆ ಮಾಡಿದ್ದಳು. ನಾನು ಅವಳ ಕೈ ಹಿಡಿದು, ದಿನವೂ 
ತಪ್ಪದೆ ಶಾಲೆಗೆ ಬರುವ ವಾಗ್ದಾನವನ್ನು ಅವಳಂದ ಪಡೆದೆ. 
ಮುಖದ ಮೇಲೆ ಸದಾ ನಆಯುತ್ತಿದ್ದ ಮುಗ್ಧ ಮುಗುಳ್ಳಗೆ 
ಜೀರುತ್ತಾ ಅವಳು ಇದಕ್ಕೆ ಒಪ್ಪಿದ್ದಕು. ಬಾಚದ ತಲೆಕೂದಲು. 
ಒಗೆಯದ ಸಮವಸ್ತ, ಶಾಲೆಗೆ ತರದ ಪಠ್ಯಸಾಮರ್ರಿ - ಇವಳನ್ನು 
ಸರಿಪಡಿಸುವ ಕೆಲಸ ಎಲ್ಲಂದ ಆರಂಭಸಬೇಕು ಎಂಬುದು ನನಗೆ 
ತಿಆಯದಾಗಿತ್ತು. ಒಳ್ಳೆಯ ಅಭ್ಯಾಸಗಳನ್ನು ರೂಡಿಸಿಕೊಳ್ಳದೆ, 
ಶಾಲೆಯ ಅಧ್ಯಯನದ ಗತಿಗೆ ತಕ್ಕಂತೆ ಹೆಜ್ಜೆಹಾಕದಿದ್ದರೆ 
ಅವಳಗೆಷ್ಟು ನಷ್ಟವಾಗುತ್ತದೆ ಎಂದು ಅವಳಗೆ ತಿಆಹೇಳುವುದು 
ಹೇಗೆ ಎಂಬುದೇ ನನಗೆ ತಿಆಯದಾಗಿತ್ತು. ನಾನು ಅವಳ 
ತಂದೆಯೊಂದಿಗೆ ಸಹ ಮಾತನಾಡಿ ನೋಡಿದೆ. ಶಾಲಾ 
ಪ್ರಾರ್ಥನಾ ಸಭೆಯಲ್ಲ ಕಥೆಹೇಳುವ ಚಟುವಟಕೆಯನ್ನು 


ಇ 
5 
BR 


ವಿನೂತನವಾಗಿ ಈ ವರ್ಷದಿಂದ ನಡೆಸಲಾಗುತ್ತಿತ್ತು. ಬೊಂಬೆಗಳ 
ಸಹಾಯ ಪಡೆದು ಕಥೆಗಳನ್ನು ಹೇಳಲಾಗುತ್ತಿತ್ತು. ತರಗತಿಯಲ್ಲಿ 
ಮಕ್ಕಳಗೆ "ಗೊಂಬೆಮೂಲೆ”ಯೊಂದನ್ನು (puppet comer) ಸಹ 
ಕಲ್ಪಸಿಕೊಡಲಾಗಿತ್ತ. ಗೊಂಬೆ ಆಟ ಆರಂಭಗೊಂಡ 
ತರುವಾಯ ಅವಳು ಶಾಲೆಗೆ ಹೆಚ್ಚು-ಹೆಚ್ಚಾಗಿ ಹಾಜರಾಗುತ್ತಿರು- 
ವುದನ್ನು ನಾನು ಗಮನಿಸಿದೆ. ಕೆಲವೊಮ್ಮೆ ಅವಳು ಹಕ್ಕಗಕೊಡನೆ 
ಆಡುತ್ತಿದ್ದರೆ. ಮತ್ತೆ ಕೆಲವೊಮ್ಮೆ ತರಗತಿಯಲ್ಲ ವಸ್ತುಗಳನ್ನು 
ಒಪ್ಪಮಾಡುವುದರಲ್ಲ ತೊಡಗಿರುವುದನ್ನು ಕಾಣಬಹುದಿತ್ತು. 
ಕೆಲವೊಮ್ಮೆ. ಗೊಂಬೆಗಳನ್ನು ಸರಿಯಾಗಿ ನೋಡಿಕೊಳ್ಳದ ಇತರ 
ವಿದ್ಯಾರ್ಥಿಗಳ ಬಧ್ಗೆ ಅವಳು ದೂರುತ್ತಿದ್ದಳು. ಅನತಿ ಕಾಲದಲ್ಲ 
ಅವಳು ಪ್ರತಿದಿನವೂ ಶಾಲೆಗೆ ಬರುವುದನ್ನು ರೂಢಿಸಿಕೊಂಡಳು. 
ಈಗ, ಹಿದಿ-ಬರೆದು ಮಾಡುವಂತೆ ಅವಳ ಮನಪವೊಲಸುವು- 
ದಾದರೂ ಹೇಗೆ ಎ೦ಬ ಪ್ರಶ್ನೆ ನಮ್ಮಲ್ಲ ಮೂಡಿತು. ನಮ್ಮಲ್ಲ ಇದಕ್ಕೆ 
ಯಾವುದೇ ಸಿದ್ದವಾದ ಉತ್ತರಗಳರಅಲ್ಲ. ಆದರೆ ಏನನ್ನಾದರೂ 
ಮಾಡಿ ತೀರಬೇಕಿತ್ತು. ಮಕ್ಷಳನ್ನು ಪ್ರೇರೇಪಿಸಿಲು, ಓದುವುದು 
ಮತ್ತು ಬರೆಯುವುದರ ಜೊತೆಗೆ, ನಾವು ಅನೌಪಚಾರಿಕ 
ಸಂವಹನಕ್ಲಾಗಿ ಎರಡು ತಂಡಗಳನ್ನು ರಜಸಿಕೊಂಡೆವು. 
ಇದರಿಂದ ನಾವು ಅವರನ್ನು ಚೆನ್ನಾಗಿ ಅರಿಯುವಂತಾಗಿ, ಕಾಲ 
ಕಳೆದಂತೆ. ಅವರ ಕಲಕೆಯ ಪ್ರಯತ್ನದಲ್ಲ ಗುಣಾತೃಕ 
ಬದಲಾವಣೆಗಳನ್ನು ನೋಡುವುದು ಸಾಧ್ಯವಾಗುತ್ತದೆ ಎಂದು 
ಬಗೆದೆವು. ಆ ಸಮಯದಲ್ಲ ಅವಳು ಸರಳ ಕಥೆ ಹಾಗೂ 
ಪದ್ಯವೊಂದನ್ನು ಓದಲು ಕಅತಳು. ದಿನನಿತ್ಯವೂ ಮನೆಗೆಲಸ 
ಮಾಡಿಕೊಂಡು ಬರುವುದನ್ನು ರೂಢಿಸಿಕೊಂಡಳು. 
ಮನೆಗೆಲಸಕ್ಸಾಗಿ ವಾವು ಕೊಡುವ ಅಭ್ಯಾಸಗಳನ್ನು 
ಇಷ್ಟಪಡತೊಡಗಿದಳು. ಅತಿ ಮಹತ್ತ್ವದ ವಿಷಯವೆಂದರೆ, 
ನಮ್ಮಿಜ್ಞರ ಮುಂದುವರಿದ ಒಡನಾಟದಿಂದ ನಮ್ಮ ನಡುವೆ 
ಆತ್ಮೀಯ ಸಂಬಂಧಪೊಂದು ಮೊಳೆಯುತು. 


ಕೊಂಚ ಕಾಲದ ಬಳಕ ಅವಳು ಉಳದೆಲ್ಲಾ ಮಕ್ಕಳೊಡನೆ 
ಕಅಲಯಲು ತೊಡಗಿದಳು. ಮೊದಲಗೆ ಅವಳ ಹಿದುವಿಕೆ 
ನಿಧಾನಗತಿಯಲ್ಲಿ ಸಾಗಿತ್ತು. ಮುಂದೊಂದು ದಿನ, ಸ್ಕೈಲ 
ಹೂವಿನ ಪ್ರಸಂಗವೊಂದು ಮಕ್ಕಳ ನಡುವೆ ಗಡಿಜಡಿಗೆ 
ಕಾರಣವಾಯುತು. ಸರ್ವಾಂಗೀಣ ಅಭವೃದ್ಧಿಗಾಗಿ 'ಉತ್ತಮ 
ಪ್ರಯತ್ನ'ದಲ್ಲ ತೊಡಗುವ ಮಕ್ಕಳಗೆ ಸ್ಕೈಅ ಹೂವಿನ ಚಿತ್ರವನ್ನು 
ನೀಡಲಾಗುತ್ತಿತ್ತು. ಅವರ 'ಉತ್ತಮ ಪ್ರಯತ್ನ'ಗಳನ್ನು ಒಂದೆರಡು 
ವಾಕ್ಯಗಳಲ್ಲ ಬಣ್ಣಿಸಿ, ಸ್ಕೈ ಹೂವಿನ ಚಿತ್ರವನ್ನು ಅವರಿಗೆ ಇಡೀ 
ತರಗತಿಯ ಎದುರು ನೀಡಲಾಗುತ್ತಿತ್ತು. "ನನಗೂ ಹೂ 
ಸಿಗುತ್ತದೆಯೆ?" ಎಂದೊಮ್ಮೆ ಅವಳು ನನ್ನನ್ನು ಕೇಆದಾಗ. 
"ಹೌದು, ಯಾರು ಬೇಕಾದರೂ ಪಡೆಯಬಹುದು. ಒಂದಲ್ಲ 


A 


ಒಂದು ವಿಷಯದಲ್ಲ ಪ್ರತಿಯೊಬ್ಬರೂ ಉತ್ತಮ ಸಾಧನೆ 
ಮಾಡಬಹುದು. ನೀನು ಸಹ ಮಾಡಬಹುದು" ಎಂದೆ. 
ಅಂದಿನಿಂದ ಅವಳ ಪ್ರಯತ್ನದಲ್ಲ ಸುಧಾರಣಿ ಕಂಡುಬಂದಿತು. 
ಇಷ್ಟೆಲ್ಲ ಆಗುತ್ತಿರುವಂತೆಯೇ ಮತ್ತೊಂದು ಪ್ರಸಂಗ ನಡೆಯುತು. 
ಇದುವರೆಗೂ ಅವಳು ತಲೆಬಾಚಿಕೊಂಡು ಬಂದದ್ದು 
ವಿರಳವೆನ್ನಬಹುದಿತ್ತು. ನಾನು ಅವಳಗೆ, "ನೀನು ಪ್ರತಿನಿತ್ಯ 
ಶಾಲೆಗೆ ಬರುವ ಮೊದಲು ಅಂದವಾಗಿ ತಲೆಬಾಚಿಕೊಂಡು 
ಬರಬೇಕು” ಎಂದೆ. ಅದಕ್ಕವಳು. "ನನ್ನ ಅಮ್ಮ ತಲೆಬಾಚುವುದಿಲ್ಲ' 
ಎಂದಳು. "ಸರಿ, ನಾನು ಅಮ್ಮನೊಂದಿಗೆ ಮಾತನಾಡುತ್ತೇನೆ" 
ಎಂದು ಹೇಳದೆ. ಅಂದು ನಾನು ಹಿರಿಯ ವಿದ್ಯಾರ್ಥಿನಿ- 
ಯೊಬ್ಬಕಂದ ಬಾಚಣಿಗೆಯನ್ನು ಕೇಆಃ ಪಡೆದು. ಅವಳ 
ತಲೆಯನ್ನು ಬಾಚ, ಪೋನಿ ಟೇಲ್‌ ಕೇಶವಿನ್ಯಾಸ ಮಾಡಿದೆ. 
"ಮನೆಗೆ ಹೋಗಿ ನಿನ್ನ ಅಮ್ಮನಿಗೆ ಇದನ್ನು ತೋರಿಸಿ. ದಿನವೂ 
ಇದೇ ರೀತಿ ತಲೆಬಾಚ ಕಳಸುವಂತೆ ಹೇಳು" ಎಂದು ನಾನು 
ಅವಳಗೆ ತಿಅಸಿದೆ. ಅಂದಿನ ದಿನ ಶಾಲೆಯಲ್ಲ ಅವಳು ತನ್ನ 
ಪೋನಿ ಟೇಲ್‌ಅನ್ನು ತಿರುಗಿಸುತ್ತ, ಕನ್ನಡಿಯಲ್ಲ ಪದೇಪದೇ 
ಮುಖ ನೋಡಿಕೊಳ್ಳುತ್ತಾ ಕಳೆದಳು. ಅವಳ ತಲೆಯಲ್ಲ ಏನು 
ಯೋಚಿಸುತ್ತಿದ್ದಕೋ ನನಗೆ ತಿಆಯದು, ಅದರೆ, ಅವಳ 
ಮುಖದ ಮೇಲೆ ಮುಗುಳ್ಸಗೆ ಆಡುತ್ತಿದ್ದುದಂತೂ ನಿಜ. ಮರುದಿನ 
ಶಾಲೆಗೆ ಬಂದಾಗ ಅವಳು ಬದಲಾದ ವ್ಯಕ್ತಿಯಾಗಿದ್ದಳು! 
ಮುನ್ನಡೆಯುವ ಹಾಗೂ ಸಲವಿನಿಂದ ಕಲಅಯುವ 
ಭರವಸೆಯೊಂದನ್ನು ಅವಳು ತನ್ನೊಂದಿಗೆ ಹೊತ್ತುತಂದಂತೆ 
ತೋರಿತು. ಈಗ ಪ್ರತಿದಿನ ಊಟದ ಬಳಕ ನಾನಿರುವಲ್ಪಗೆ 
ಬಂದು ಹಲವು ವಿಚಾರಗಳನ್ನು ನನ್ನೊಂದಿಗೆ ಹರಟುತ್ತಾಕೆ. 
ಓದುತ್ತಾಕೆ ಹಾಗೂ ಒಂದೆರಡು ಕಥೆಗಳನ್ನು ಹೇಳುತ್ತಾಳೆ ಕೂಡ. 
ಅವಳು ತನ್ನ ಕಲಅಕೆಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾಳೆ. 
ಜಡುವಿನ ಸಮಯದಲ್ಲ ಅವಳು ಇಂದ್ದಿಷ್‌ ಕೋಣೆಗೆ ಹೋಗಿ 
ಅಲ್ಲ ಏನನ್ನಾದರೂ ಹಿದಲು ಪ್ರಯತ್ನಿಸುತ್ತಿರುತ್ತಾಳೆ. ಉಳದ 
ಮಕ್ಕಳು ಅವಳ ಬಧ್ವೆ ಆಡಿಕೊಳ್ಳುವುದನ್ನು ಕೈಜಟ್ಟದ್ದಾರೆ: ಅವರೆಲ್ಲ 
ತಂಡದಲ್ಲ  ಕಾರ್ಯನಿರತರಾದಾಗ ಮನಃಪೂರ್ವಕವಾಗಿ 
ಒಬ್ಬರಿಗೊಬ್ಬರು ಭಾವನಾತ್ಮಕ ಬೆಂಬಲವೀಯುತ್ತಾರೆ. ನನ್ನ 
ಪಾಲಅಗೆ ಇದೊಂದು ಅನುಭವ ಮಾತ್ರವೇ ಆಗಿರಲಲ್ಲ; ಕಲಕೆಗೆ 
ಒಂದು ಅವಕಾಶವಾಗಿ ಮಾರ್ಪಟ್ಟತ್ತು. ಶಾಲಾ-ವಾತಾವರಣದಲ್ಪ 
ಯೋಗಕ್ಷೇಮದ ಮುಖಗಳನ್ನು ಅರ್ಥಮಾಡಿಕೊಳ್ಳಲು 
ಪ್ರಯತ್ನಿಸುವಾಗ ಉತ್ತಮ ಸ್ಟಾಸ್ಸ್ಯ ಮತ್ತು ಸಂತಸಗಳ ಅನುಭವ 
ಮಹತ್ತ್ವದ್ದಾಗುತ್ತದೆ. ಸ್ವಾಸ್ಯೈವೆಂಬುದು ಮಾನಸಿಕ ಹಾಗೂ 
ಭೌತಿಕ ಆರೋಗ್ಯ, ಭೌತಿಕ ಹಾಗೂ ಭಾವನಾತ್ಮಕ ಸುರಕ್ಷೆ ಮತ್ತು 
ತಾನು ಶಾಲೆಯ ಅಂಗ ಎಂಬ ಭಾವನೆ, ಉದ್ದೇಶಪೂರ್ಣತೆ, 
ಸಾಧನೆ ಹಾಗೂ ಸಾಫಲ್ಯದ ಸಂವೇದನೆಯನ್ನು 
ಒಳಗೊಂಡಿರುತ್ತದೆ. ಇದರಿಂದ ನಾವು ಮುಂದೆ ಸಾಗಲು ಪ್ರೇರಣೆ 
ದೊರಕಿ, ಪರಸ್ಪರ ಸಂಬಂಧಗಳನ್ನು ಬೆಸೆಯುವಲ್ಲ 
ನೆರವಾಗುತ್ತದೆ. ಇದರಿಂದ ಕೆಲಸದಲ್ಲ ಹಿತಕರವಾದ 
ವಾತಾವರಣ ಏರ್ಪಡುತ್ತದೆ. ಈ ಕಾರಣಕ್ಷಾಗಿ, ಪ್ರಧಾನ 
ವಿಷಯಗಳನ್ನು ಕುರಿತಂತೆ ಶಾಲಾ ತಂಡದೊಂದಿಗೆ ನಡೆಸುವ 
ಔಪಚಾರಿಕ ಹಾಗೂ ಅನೌಪಚಾರಿಕ ಸಂವಹನ ಅತಿ 


ಮುಖ್ಯವಾಗುತ್ತದೆ. ಶಾಲೆಯ ಒಳಗೆ ಮತ್ತು ಹೊರಗೆ ಮಕ್ಕಳು 
ಪ್ರಜಾಸತ್ತಾತೃಕ ಸಂಸ್ಥ್ಕೃತಿಯೊಂದರಲ್ಲ ತಮ್ಮ ಸಾಮರ್ಥ್ಯಗಳನ್ನು 
ಬಳಸಲು ಇರುವ ಯೋಗ್ಯತೆಯನ್ನು ಅವರ ಯಶಸ್ಸು 
ಅವಲಂಜಸಿರುತ್ತದೆ. ಹೀಗಾಗಿ, ಶೈಕ್ಷಣಿಕ ಸಾಧನೆ, ವರ್ತನೆ 
ಹಾಗೂ ಶಾಲಾ- ವಾತಾವರಣದಲ್ಲ ಮಕ್ಕಳ ಸಾಮಾಜಕ 
ಹೊಂದಾಣಿಕೆಗಕ್ಲ ಸುಧಾರಣಿ ತರುವ ಪ್ರಯತ್ನಗಳು 
ನಡೆಯಬೇಕು. ಜೊತೆಗೆ, ಶಿಕ್ಷಕರು ಮತ್ತು ಶಾಲಾ ಸಿಬ್ದಂದಿ 
ಇವನ್ನೂ ಸಹ ಮಾಡಬೇಕಿದೆ: 


* ಮಕ್ಕಳೊಡನೆ ಮಾತುಕತೆ ನಡೆಸುವುದು 

* ಪರಿಕಲ್ಪನೆಗಳನ್ನು ಬೋಧಿಸುವ ಪರಿಣಾಮಕಾರಿ ಹಾಗೂ 
ಹೊಸತನ ತರುವ ವಿಧಾನಗಳ ಬಗ್ಗೆ ಅರಿತಿರುವುದು 

* ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸಲು ಹಾಗೂ 
ಬೇಸರವನ್ನು ನೀಗಲು ಅಗತ್ಯವಿರುವ ಅವರ ಮಾನಸಿಕ 
ಹಾಗೂ ಭೌತಿಕ ಸಾಮರ್ಥ್ಯಗಳ ಸುಧಾರಣಿಯಲ್ಲ 
ನೆರವಾಗುವುದು 

* ವಿದ್ಯಾರ್ಥಿಗಳಗೆ ಭಾವನಾತ್ಕಕ ಬೆಂಬಲ ನೀಡುವುದು 

* ಭೌತಿಕ ಸಾಮರ್ಥ್ಯಕ್ಷೆ ಸಂಬಂಧಿಸಿದ ವಿಷಯಗಳ ಬಗ್ಗೆ 
ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳುವುದು 

* ವಿದ್ಯಾರ್ಥಿಗಳು ಸಂವಹನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು 
ನೆರವಾಗುವುದು 

* ಅರ್ಥಪೂರ್ಣವೂ, ವಿಶ್ವಾಸಾರ್ಹವೂ ಆದ ಸಂಬಂಧಗಳನ್ನು 
ಕಟ್ಟಕೊಳ್ಳುವಂತೆ ವಿದ್ಯಾರ್ಥಿಗಳಗೆ ನೆರವಾಗುವುದು 

*  ಶಾಲಾಪ್ಪಕ್ರಿಯೆಗಳ್ಲ ಕೊಂಚ ನಮ್ಯತೆಯನ್ನು ತರುವುದು 


* ಜೊತೆಗೂಡಿ ಮಾಡುವ ಕೆಲಸಕ್ಕೆ ಅವಕಾಶಗಳನ್ನು 
ಕಲ್ಪಸಿಕೊಡುವುದು 
ಶಿಕ್ಷಕರು ಪ್ರೇರೇಪಿತರು, ಕೌಶಲಪೂರ್ಣರು, ಗಾಢ 


ಅನುರಕ್ತಿಯುಳ್ಳವರು, ಪ್ರಾಮಾಣಿಕರು ಹಾಗೂ ತಮ್ಮ ಕೆಲಸದ 
ವಿಷಯದಲ್ಲ ಚಿಂತನಶೀಲರೂ ಆಗಿರುವುದು ಬಹು ಮುಖ್ಯ 
ಎಂದು, ಓರ್ವ ಶಿಕ್ಷಕಳಾಗಿ ನಾನು ಭಾವಿಸುತ್ತೇನೆ. ನಮ್ಮ ಕೆಲಸದ 
ಸ್ಥಳಕ್ಕೆ ಅರ್ಥ ತಂದುಕೊಡುವಲ್ಲ ಶಾಲೆಯ ಆರೋಗ್ಯಪೂರ್ಣ 
ಸಂಸ್ಕೃತಿಯು ಮಹತ್ವದ ಪಾತ್ರ ವಹಿಸುತ್ತದೆ. ಅದರಿಂದ ಎಲ್ಲರ 
ಶಕ್ತಿ ಹಾಗೂ ಪರಿಣಾಮಕತ್ವಗಳು ಬೆಳೆಯಲು ಸಹಾಯ- 
ವಾಗುತ್ತದೆ. ಮಕ್ಕಳ ಯೋಗಕ್ಷೇಮ ಮತ್ತು ಶೈಕ್ಷಣಿಕ ಸಾಧನೆಗಳ 
ನಡುವೆ ನೇರ ಸಂಬಂಧವಪೊಂದಿದೆ. ಮಕ್ಕಳ ಯೋಗಕ್ಷೇಮವನ್ನು 
ನೋಡಿಕೊಳ್ಳುವುದು ಅವರ ಸಾಧನೆಗೆ ಒಂದು ಮುಖ್ಯ 
ನಿಯಮವಾಗಿರುವಂತೆಯೇ. ಸಾಧನೆಯೂ ಯೋಗಕ್ಷೇಮಕ್ಕೆ 
ಆವಶ್ಯಕವಾಗುತ್ತದೆ. 


ಶಾಲಾ ವಾತಾವರಣವನ್ನು ಪೋಷಿಸಲು ಕೆಲವು ನಿರ್ದಿಷ್ಟ 
ಕಾರ್ಯವಿಧಾನಗಳನ್ನು ಕೆಳಗೆ ನೀಡಲಾಗಿದೆ: ಇವನ್ನು ನಮ್ಮ 
ಶಾಲೆಯಲ್ಲ ಸ್ಥಾಪಿಸಲು ಎಲ್ಲ ಶಿಕ್ಷಕರು ಹಾಗೂ ಶಾಲಾ 
ನಿರ್ವಾಹಕರು ಒಬ್ದಾಗಿ ಶ್ರಮಿಸುತ್ತಿದ್ದೇವೆ. ಅವರು ಕಟ್ಟಕೊಳ್ಳುವ 
ಗಟ್ಟಿಯಾದ ಸಹಾಯಕ ಸಂಬಂಧಗಳು ಮಕ್ಕಳು ತಮ್ಮ ಭೌತಿಕ 


ಆರಾಮದ ವಲಯಗಳಂದ ದೂರಸರಿದು. ಶೈಕ್ಷಣಿಕ ಸಾಧನೆಗೆ 
ಮೂಲಭೂತವಾದ ಹೊಸ ವಿಚಾರಗಳನ್ನು. ಚಿಂತನೆಯ ಹೊಸ 
ವಿಧಾನಗಳನ್ನು ಅನ್ನೇಷಿಸಲು ಬೇಕಿರುವ ಭಾವನಾತ್ಯಕ 
ಸಂಪನ್ಮೂಲಗಳನ್ನು ಪೂರೈಸುತ್ತವೆ. 


ಅಂತಹ ಪೋಷಕ ವಾತಾವರಣದ ನಿರ್ಮಾಣಕ್ಷಾಗಿ ನಮ್ಯ 
ಪ್ರಯತ್ನಗಳಲ್ಲ ಕೆಲವೆಂದರೆ: 


ಮಕ್ಕಳು ಪ್ರಸ್ಲುತಪಡಿಸಅರುವುದನ್ನು ಕೇಳಲು ಎಲ್ಲರೂ ಒಂದೆಡೆ 
ಕಲೆಯುವ ಮೂಲಕ ದಿನದ ಶುಭಾರಂಭ. ಜೊತೆಗೆ, ಅವರು 
ತಮ್ಮ ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ಗೌರವಪೂರ್ಣ 
ಅವಕಾಶ ದೊರೆತ ಭಾವನೆಯಲ್ಲ ನಡೆದುಕೊಳ್ಳುತ್ತಾರೆ. 


ನಮ್ಮ ಮತ್ತು ಮಕ್ಕಳ ನಡುವಿನ ಹಾಗೂ ಪರಸ್ಪರ ಸಂಬಂಧವು 
ಗಟ್ಟಿಗೊಳ್ಳುವುದಕ್ಕಾಗಿ ಶಾಲಾ ಸಮಯವನ್ನು ವಿನಿಯೋಗಿ- 
ಸಲಾಗುತ್ತಿದೆ - ಅದು ತರಗತಿಯಲ್ಲ. ಆಟದ ಮೈದಾನದಲ್ಲ. 
ರ್ರಂಥಾಲಯದಲ್ಲ ಅಥವಾ ಮಧ್ಯಾಹ್ನದ ಬಸಿಯೂಟದ 
ವೇಳೆಯಲ್ಲ ಹಾಗೂ ಸಮುದಾಯ ಭೇಟ, ಇತ್ಯಾದಿ ಯಾವುದೇ 
ಸಮಯದಲ್ಲಾದರೂ ಆಗಿರಬಹುದು. ಶಿಕ್ಷಕರು ಮತ್ತು ಮಕ್ಕಳ 
ನಡುವಿನ ಅನೌಪಚಾರಿಕ ಮಾತುಕಥೆಯ ಸಮಯವೆಂದರೆ ಅದು 
ಎಲ್ಲರಿಗೂ ವಿರಮಿಸಲು. ತಿನ್ನಲು ಹಾಗೂ ಗೆಳೆಯ / 
ಗೆಳತಿಯರೊಂದಿಗೆ ಹರಟಲು, ಕಲೆತು ಅಧ್ಯಯನ 
ನಿರತರಾಗಲು, ಪರಸ್ವರ ನೆರವಾಗಲು, ಕೌಟುಂಜಕ ಸನ್ನಿವೇಶಗಳ 
ಬದ್ಧೆ ತಿಆಯಲು, ಇವೇ ಮೊದಲಾದ ಸಂಗತಿಗಳಗೆ ಅವಕಾಶ 
ಮಾಡಿಕೊಡುತ್ತದೆ. 


ಮಕ್ಕಳು ತಮ್ಮ ಅಂತರಂಗವನ್ನು ಯಾರೊಡನೆಯಾದರೂ 
ತೆರೆದುಕೊಳ್ಳಲು ಬಯಸುತ್ತಾರೆ; ಅವರು ಶಿಕ್ಷಕರೊಜ್ಜರನ್ನು 


ಅದಕಾಗಿ ಆಯ್ದುಕೊಂಡರೆ ಆ ಶಿಕ್ಷಕರು ಹಿತಚಿಂತಕರ 


ಪಾತ್ರವನ್ನು ವಹಿಸುವುದು ಅನಿವಾರ್ಯವಾಗುತ್ತದೆ. ಅಂತಹ 
ಸಂದರ್ಭಗಳ ಅರ್ಥಪೂರ್ಣ ಸಂವಾದದ ಅಗತ್ಯ 
ಕಂಡುಬರುತ್ತದೆ. ಇದನ್ನು. ತಂಡದಲ್ಲ ಅಥವಾ ವೈಯಕ್ಷಿಕವಾಗಿ, 
ಸಂದರ್ಭಕ್ಕೆ ತಕ್ಕಂತೆ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಶಾಲೆಯಲ್ಲ 


ತಂಡವೊಂದನ್ನು ಸಹ ರಚಿಸಲಾಗಿದೆ. 
ಪ್ರಾಥಮಿಕ ತರಗತಿಗಳಲ್ಲ ತರಗತಿಗಳ ಅವಧಿಯನ್ನು 
ವಿಸ್ತರಿಸಲಾಯುತು. ಮಕ್ಷಳಗೆ ಕಡಿಮೆ ಅವಧಿಯ 


ತರಗತಿಗಳದ್ದಾಗ ಅವರು ಹಲವು ವಿಧಗಳ ಬೋಧನೆ ಮತ್ತು 
ಕಲಕೆಗಳನ್ನು ಅನುಭವಿಸುವ, ಪ್ರಶ್ನೆಗಳನ್ನು ಕೇಳುವ, ಕಅಕೆಯ 
ಬಗ್ದೆ ಚಿಂತನೆ ನಡೆಸುವ ಹಾಗೂ ಮನಜಚ್ಚ್ಞಿ ಹಂಚಿಕೊಳ್ಳುವ 
ಸಂಭವ ಕಡಿಮೆ ಇರುತ್ತದೆ. ಈ ಕಾರಣದಿಂದ ಶೈಕ್ಷಣಿಕವಾಗಿ 
ತೊಡಗಿಸಿಕೊಳ್ಳುವಿಕೆಯ ಉದ್ದೇಶಕ್ಕೆ ಧಕ್ಕೆ ಉಂಬಾಗುತ್ತದೆ. 
ಆದ್ದರಿಂದ, ದೀರ್ಪಾವಧಿ ತರಗತಿಗಳ ಬುನಾದಿಯ ಮೇಲೆ 
ಮಕ್ಕಳೊಡನೆ ಕಅಯುವ ಹಲವು ವಿಧಾನಗಳನ್ನು ಪರಿಶೀಅಸುವ 
ಕಾರ್ಯ ನಡೆಯುತ್ತಿದೆ. 

ಹಿದುವ ಸಂಸ್ಕೃತಿಯನ್ನು ಹುಟ್ಟುಹಾಕುವ ಪ್ರಯತ್ನಗಳು 
ಚಾಲನೆಯಲ್ಲವೆ. ಎಲ್ಲ ತರಗತಿಗಳ ಬಹುತೇಕ ಮಕ್ಕಳು 
ಓದಿನೊಂದಿಗೆ ಸಂಬಂಧ ಕಟ್ಟಕೊಳ್ಳಲು ಸಮರ್ಥರಾಗಿದ್ದಾರೆ. 
ಅವರ ಅಗತ್ಯಗಳಗೆ ಹಾಗೂ ಆಸಕ್ತಿಗಳಗೆ ಸಂಬಂಧಿಸಿದಂತೆ 
ಅವರು ಹಿದಿಗಾಗಿ ಪುಪ್ತಕಗಳನ್ನು ಆಯ್ತು. ವಿವಿಧ ವೇದಿಕೆಗಳಲ್ಲ 
ಅವನ್ನು ಹಂಚಿಕೊಳ್ಳುತ್ತಾರೆ. ಇದರ ಪರಿಣಾಮವೆಂದರೆ, ಅವರ 
ಪರಿಕಲ್ಪನಾತ್ಮಕ ಹಾಗೂ ಪ್ರಾಯೋಗಿಕ ಸಾಮರ್ಥ್ಯಗಳಗೆ 


ಪ್ರೋತ್ಪಾಹ  ದೊರೆಯುವಂತಾಗಿ, ಅವರು ನೆಮ್ಮದಿ 
ಅನುಭವಿಸುವಂತಾಗುತ್ತದೆ. ಅವರು ದಿನಚರಿ ಬರೆಯುವ 
ಹವ್ಯಾಸವನ್ನೂ ರೂಢಿಸಿಕೊಂಡಿದ್ದಾರೆ. 


ಸರಳವಾಗಿ ಹೇಳಬೇಕೆಂದರೆ: ನೆಮ್ಮದಿಯುಂದ ಇರುವವರು 
ಉತ್ತಮವಾಗಿ ಕಲಿಯಬಲ್ಲರು. 


50 


ಚಿತ್ರ 2. ಆಟದ ಮೈದಾನದಲ್ಲಿ ಟೋಂಕ್‌ ಪಟ್ಟಣದ ಅಜೀಂ ಪ್ರೇಮ್‌ಜಿ ಶಾಲೆಯ ವಿದ್ಯಾರ್ಥಿಗಳು 


ಲಲಿತಾ ಯದುವಂಶಿ ಅವರು ರಾಜಸ್ಥಾನದ ಟೋಂಕ್‌ ಪಟ್ಟಣದ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಭಾಷಾ ಶಿಕ್ಷಕರಾಗಿದ್ದಾರೆ. ಅವರು ಶಿಕ್ಷಣ 
ಮತ್ತು ಹಿಂದಿ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಓದುವುದು. ಸಂಗೀತವನ್ನಾಅಸುವುದು. ಚಲನಚಿತ್ರಗಳನ್ನು 
ನೋಡುವುದು. ಹೊಸ ಜಾಗಗಳಗೆ ಭೇಟ ಸೀಡುವುದು ಹಾಗೂ ಮಕ್ಕಳೊಂದಿಗೆ ಸಂಭಾಷಣೆಯಲ್ಲ ತೊಡಗುವುದು ಇವರ ಆಸಕ್ತಿಯ 
ವಿಷಯಗಳಾಗಿವೆ. ಇವರನ್ನು !alita.yaduvanshi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬಿ.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


